ಕರ್ನಾಟಕ ವಿಧಾನ ಪರಿಷತ್ತು 


ಸಾರ್ವಜನಿಕರಿಗೆ ತೊಂದರೆಯಾಗಿ 
ರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, ಈ 
ಕುರಿತು ಸರ್ಕಾರ ಕೈಗೊಂಡ ಕ್ರಮ 
ಗಳೇನು: . ; 


1 7ಚುಕ್ಕ ಗುರುತಿಲದ ಪ್ರಶ್ನೆ ಸಂಖ್ಯ 1387 
2 | ಸದಸ್ಯರಹೆಸರು ಶ್ರೀ ಕೆ. ಹರೀಶ್‌ ಕುಮಾರ್‌ 
: | (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 09.03.2022 
| *, | ಉತ್ತರಿಸುವ ಸಚಿವರು "| ಕಂದಾಯ ಸಚಿವರು 
ಕ್ರ ಪ್ರಶ್ನೆ ಉತ್ಪರ' 
ಸಂ 
ಅ) [ದಕ್ಲಿಣ ಕನ್ನಡ ಜಿಲ್ಲೆಯಲ್ಲಿ 11-ಇ: ಬಂದಿದೆ. 
ಅರ್ಜಿ' ವಿಲೇವಾರಿಯಾಗದೇ ಬಾಕಿ 11ಇ ಅರ್ಜಿಗಳ ತರಿತ ವಿಲೇವಾರಿಗೆ ಸರ್ಕಾರ 


ಕೈಗೊಂಡ ಕುಮಗಳು:- 


1 


2 
3) 


4) 


5) 


6) 


ಇಲಾಖೆಯಲ್ಲಿ ಅಳತೆ ಕೋರಿ ಸ್ಟೀಕೃತವಾಗುವ ಎಲ್ಲಾ 
ಅರ್ಜಿಗಳನ್ನು ಮೋಜಿಣಿ. ತಂತ್ರಾಂಶದ ಮುಖಾಂತರ ಆನ್‌ಲೈನ್‌. 
ನಲ್ಲಿ ಸ್ಮ್ಟೀಕರಿಸಲಾಗುತ್ತಿದ್ದು ತಂತ್ರಾಂಶದ ಪ್ರತಿ ಹಂತದಲ್ಲಿಯೂ 
್ಥ೯೦(ಸರದಿ ಸಾಲಿನಂತೆ ಅಳವಡಿಸಲಾಗಿದೆ. ಸರದಿ ಸಾಲಿನಂತೆ 
ಅಳತೆಗಾಗಿ ' ಭೂಮಾಪಕರಿಗೆ' ತಂತ್ರಾಂಶದ ಮೂಲಕ 
ಆನ್‌ಲೈನ್‌ನಲ್ಲಿ, ವಿತರಿಸಲಾಗುತ್ತಿದೆ. ಪ್ರಕರಣದಲ್ಲಿ ಅಳತೆಯಾದ 
ನಂತರ ಭೂಮಾಪಕರು ಕಡತಗಳನ್ನು ಹಂಚಿಕೆಯಾದ ಸರದಿ 
ಸಾಲಿನಂತೆ ಆನ್‌ಲೈನ್‌ನಲ್ಲಿ ಅಪ್‌ಲೋಡ್‌ ಮಾಡಲು ಹಾಗೂ 
ಅಪ್‌ಲೋಡ್‌ ಮಾಡಿರುವ ಕಡತಗಳ ಪರಿಶೀಲನೆ ಮತ್ತು 
ಅನುಮೋದನೆಯನ್ನು ಸಹಾ ತಂತ್ರಾಂಶದ ಮುಖಾಂತರ 
ಆನ್‌ಲೈಸ್‌ನಲ್ಲೇ ಸರದಿ ಸಾಲಿನಂತೆ ನಿರ್ವಹಿಸುವ ಮೂಲಕ, 
ಪ್ರಕರಣಗಳ ವಿಲೆವಾರಿಯಲ್ಲಿ ಯಾವುದೇ ವಿಳಂಬಕ್ಕೆ ಅವಕಾಶ 
ವಿಲದಂತೆ ಕುಮ ವಹಿಸಲಾಗುತ್ತಿದೆ. | 
ಕಂದಾಯ ಇಲಾಖೆಯಿಂದ ಪಹಣಿ ತಿದ್ದುಪಡಿ ಕುರಿತು ಕಂದಾಯ 
ಅದಾಲತ್‌ ಗಳನ್ನು ನಡೆಸಲಾಗುತ್ತಿದೆ 

ನಮೂನೆ 1 ರಿಂದ 5 ಅನ್ನು ಭರ್ತಿ ಮಾಡಲು ಅಗತ್ಯ ಸೂಚನೆ 
ಮತ್ತು ಮಾರ್ಗಸೂಚಿಗಳನ್ನು ನೀಡ ಲಾಗಿದೆ. 

ವಿಡಿಯೋ ಸಂವಾದ ಮತ್ತು ವಿಭಾಗವಾರು ಅಧಿಕಾರಿಗಳ ಸಭೆ 
ನಡೆಸಿ ಪ್ರಗತಿ ಪರಿಶೀಲನೆ ಮಾಡಿ ಹೆಚ್ಚಿನ ಪ್ರಗತಿ ಸಾಧಿಸಲು 
ಸೂಕ ಮಾರ್ಗದರ್ಶನ ಮತ್ತು ಅಗತ್ಯ ಸೂಚನೆ ನೀಡಲಾ ಗುತ್ತಿದೆ. 
ಹೆಚ್ಚಿನ ಪ್ರಕರಣಗಳು ಬಾಕಿ ಇರುವ ತಾಲ್ಲೂಕುಗಳಿಗೆ ಕಡಿಮೆ 
ಪುಕರಣಗಳು ಬಾಕಿ ಇರುವ ತಾಲ್ಲೂಕಿನಿಂದ ಭೂಮಾಪಕರನ್ನು 
ನಿಯೋಜನೆ ಮಾಡಿ ಪ್ರಕರಣಗಳನ್ನು ವಿಲೇಗೊಳಿಸಲು ಕ್ರಮ 
ಕೈಗೊಳ್ಳಲಾಗುತ್ತಿದೆ. 

2072 ಪರವಾನಗಿ ಭೂಮಾಪಕರ ಆಯ್ಕೆ ಕುರಿತು ಅಧಿಸೂಚನೆ 
ಹೊರಡಿಸಿ ಅರ್ಜಿಗಳನ್ನು ಆಹ್ವಾನಿಸಿ, ಪರೀಷ್ಲೆಯನ್ನು ನಡೆಸಿ, 
ಜಿಲ್ಲಾವಾರು ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ತರಬೇತಿ 
ನಂತರ ಉತ್ತೀರ್ಣವಾದ 1279 ಜನರಿಗೆ ಪರವಾನಗಿ ನೀಡಿ 


PR 


7 


ರಾಜ್ಯದ ವಿವಿಧ ನಿಯೋಜಿತ ತಾಲ್ಲೂಕುಗಳಿಗೆ ಕಾರ್ಯ 
ನಿರ್ವಹಿಸುತ್ತಿದ್ದಾರೆ. `'ಹಾಗೂ ಅದೇ ರೀತಿ ಹಾಲಿ 508 ಜನರು 
ತರಬೇತಿ ಪಡೆಯುತ್ತಿದ್ದು, ತರಬೇತಿ ನಂತರ ಉತ್ತೀರ್ಣರಾದವರಿಗೆ 
ಪರವಾನಗಿ ನೀಡಿ ರಾಜ್ಯದ ವಿವಿಧ ತಾಲೂಸುಗಳಿಗೆ ಕಾರ್ಯ 
ನಿಯೋಜಿಸಲಾಗುವುದು. " 

ಅವಶ್ಯಕತೆಗನುಗುಣವಾಗಿ . ಹೊಸದಾಗಿ 3000 ಪರವಾನಗಿ 
ಭೂಮಾಪಕರನ್ನು ಆಯ್ಕೆ ಮಾಡಿಕೊಳ್ಳಲು ಭೂಮಾಪನ 
ಇಲಾಖೆ ವತಿಯಿಂದ ದಿನಾ೦ಕ 28-12-2021ರಂದು ಅರ್ಜಿಗಳನ್ನು 


"ಆಹ್ವಾನಿಸಲಾಗಿದೆ. ಪ್ರವೇಶ: ಪರೀಕ್ಲಿ ನಡೆಸಿ 'ಜಿಲ್ಲಾವಾರು ಅರ್ಹ 


ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ, ತರಬೇತಿ ನಂತರ ಉತ್ತೀರ್ಣ 
ರಾದವರಿಗೆ: ಪರವಾನಗಿ ನೀಡಿ ರಾಜ್ಯದ ವಿವಿಧ ತಾಲ್ಲೂಕುಗಳಿಗೆ 
ಕಾರ್ಯ ನಿಯೋಜಿಸಲಾಗುತ್ತಿದೆ. 


ಆ) 


”  ಫಂದಾಯ ಅದಾಲತ್‌" 
ದಕ್ಷಿಣ ಕನ್ನಡ ಜಿಲ್ಲೆಯು ಒಳಪಡದೆ 
ಇರುವುದರಿಂದ ಪಹಣಿ ತಿದ್ದುಪಡಿ 
ಪ್ರಕರಣಗಳು ನಿರೀಕ್ಷಿತ ಮಟ್ಟದಲ್ಲಿ 
ವಿಲೇವಾರಿಯಾಗದೇ ಉಳಿದು 
ಕೊಂಡಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಈ ಕುರಿತು ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು? 


ನಲ್ಲಿ 


ಜಿಲ್ಲಾಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ ರವರು ದಿನಾಂಕ: 


18.03.2020ರ ಪತ್ರದಲ್ಲಿ ದಕ್ಸಿಣ ಕನ್ನಡ ಜಿಲ್ಲೆಗೆ ಸಂಬಂಧಿಸಿದಂತೆ 
“ಕಂದಾಯ ಅದಾಲತ್‌" ಆಂದೋಲನದ ಅವಧಿ ವಿಸ್ತರಿಸುವ 
ಅವಶ್ಯಕತೆ ಇರುವುದಿಲ್ಲ ಎಂದು ತಿಳಿಸಿರುವುದರಿಂದ ದಕ್ಷಿಣ ಕನ್ನಡ 
ಜಿಲ್ಲೆಯನ್ನು ಹೊರತುಪಡಿಸಲಾಗಿರುತ್ತದೆ. 


ಸಂಖ್ಯ: ಕಂಇ 61 ಎಸ್‌ಎಸ್‌ಸಿ 2022 


We 
GT 


ಕಂದಾಯ ಸಜಿವರು 


